ಕರ್ನಾಟಿಕ ವಿಧಾನ ಪರಿಷತ್‌ 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 146001696) 


1 

2 | ಸದಸ್ಯರ ಹೆಸರು ಶ್ರೀ ಎಂ. ನಾರಾಯಣಸ್ವಾಮಿ 

3 ಉತ್ತರಿಸಬೇಕಾದ ದಿನಾಂಕ 23/03/2020 

4 ಉತ್ತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರಸಂ ಪ್ರಶ್ನೆಗಳು ಉತ್ತರಗಳು 


ಬೆಳಗಾವಿ ವೈದ್ಯಕೀಯ | ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಕೆಳಕಂಡ ಬೋಧಕ 
ವಿಜ್ಞಾನ ಸಂಸ್ಥೆಯಲ್ಲಿ | ಸಿಬ್ಬಂದಿಗಳಿಗೆ ಭಾರತೀಯ ವೈದ್ಯಕೀಯ ಪರಿಷತ್ತಿನ ತಪಾಸಣೆಯ 
ಖಾಯಂ ಪೂರ್ವ ಪರೀಕ್ಷೆ | ಸಂದರ್ಭದಲ್ಲಿ ಪರಿಷತ್ತಿನ ಮಾನದಂಡದಂತೆ ಕೊರತೆ ನಿವಾರಿಸಲು 
ಘೋಷಣೆಯಾಗದೆ ಖಾಯಂ ಪೂರ್ವ ಅವಧಿ ಘೋಷಣೆಯಾಗದೆ' ಪದೋನ್ನತಿಯನ್ನು 
ಬೋಧಕರಿಗೆ ಪದೋನ್ನತಿ | ನೀಡಲಾಗಿರುತ್ತದೆ. 

ನೀಡಿರುವುದು ಸರ್ಕಾರದ | 1 ಡಾ. ನರೇನ ನಿಂಬಾಳ ಇವರು ಮೆಡಿಸಿನ್‌ ವಿಭಾಗದಲ್ಲಿ ಸಹಾಯಕ 
ಗಮನಕೈೆ ಬಂದಿದೆಯೇ; ಪ್ರಾಧ್ಯಾಪಕರ ಹುದೆಗೆ ದಿನಾಂಕ: 01-04-2008 ರಲ್ಲಿ ನೇಮಕಾತಿ 
ಹೊಂದಿದ್ದು ಇವರಿಗೆ ದಿಸಾಂಕ: 01-10-2008 ರಿಂದ 
ಅನ್ವಯವಾಗುವಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಿಂದ ಸಹ 
ಪ್ರಾಧ್ಯಾಪಕರ. ಹುದೆಗೆ ಪದೋನ್ನತಿ ನೀಡಲಾಗಿದೆ. ಇವರ 2 
ವರ್ಷಗಳ ಖಾಯಂಪೂರ್ವ ಸೇವಾ ಅವಧಿಯನ್ನು ದಿನಾ೦ಕ: 31-03- 
2010 ರಂದು ತೃಪ್ತಿಕರವಾಗಿ ಪೂರೈಸಿರುವದಾಗಿ ಘೋಷಣೆ 
ಮಾಡಲಾಗಿರುತ್ತದೆ. ಇವರಿಗೆ ಸಹ ಪ್ರಾಧ್ಯಾಪಕರ ಹುದೆಗೆ 
ನೀಡಲಾಗಿರುವ ಪದೋನ್ನತಿಯನ್ನು ದಿನಾಂಕ: 23-04-2010 ರಂದು 
ಜರುಗಿದ ಸಂಸ್ಥೆಯ ಆಡಳಿತ ಮಂಡಳಿ ಸಭೆಯಲ್ಲಿ ಮಂಡಿಸಿ 
ಘಟನೋತ್ತರ ಅನುಮೋದನೆ ಪಡೆಯಲಾಗಿದೆ. 


2 ಡಾ. ವಿನಯ ಬಿ. ದಾಸಿಕೊಪ, ಇವರು ದಿನಾಂಕ: 30-03-2010 ರಂದು 
ಆಪ್ತಲ್ಮಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರ ಹುದೆಗೆ ನೇಮಕಾತಿ 
ಹೊಂದಿದ್ದು ಇವರಿಗೆ ದಿನಾಂಕ: 05-02-2011 ರಿಂದ 
ಅನ್ಪ್ಟಯವಾಗುವಂತೆ ಸಹ ಪ್ರಾಧ್ಯಾಪಕರ ಹುದ್ದೆಯಿಂದ 
ಪ್ರಾಧ್ಯಾಪಕರ ಹುದೆಗೆ ಪದೋನ್ನತಿ ನೀಡಲಾಗಿದೆ. ಇವರ 2 
ವರ್ಷಗಳ ಖಾಯಂಪೂರ್ವ ಸೇವಾ ಅವಧಿಯನ್ನು ತೃಪ್ತಿಕರವಾಗಿ 


ಪೂರೈಸಿರುವದಾಗಿ ದಿನಾ೦ಕ: 17-01-2019 ರಂದು 
ಘೋಷಿಸಲಾಗಿದ್ದು, ದಿನಾಂಕ: 03-03-2013 ರಿಂದ 
ಅನ್ನಯವಾಗುವಂತೆ ಪ್ರಾಧ್ಯಾಪಕರ ಹುದೆಗೆ ಪದೋನ್ನತಿ 
ನೀಡಲಾಗಿದೆ. 


3 ಡಾ. ಗಿರೀಶ ದಂಡಗಿ ಇವರು ದಿನಾಂಕ: 18-03-2010 ರಂದು 
ಕೆಯರೋಗ ಮತ್ತು ಎದೆ ರೋಗಗಳ ವಿಭಾಗದಲ್ಲಿ ಸಹಾಯಕ 
ಪ್ರಾಧ್ಯಾಪಕರ ಹುದೆಗೆ ನೇಮಕಾತಿ ಹೊಂದಿದ್ದು ಇವರಿಗೆ ದಿನಾಂಕ: 
02-08-2011 ರಲ್ಲಿ ದಿನಾಂಕ: 05-02-2011 ರಿಂದ ಅನ್ನಯವಾಗುವಂತೆ 
ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಿಂದ ಸಹ ಪ್ರಾಧ್ಯಾಪಕರ ಹುದೆಗೆ 
ಪದೋನ್ನತಿ ನೀಡಲಾಗಿದೆ. ಖಾಯಂಪೂರ್ವ ಸೇವಾ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿರುವುದಾಗಿ ದಿನಾಂಕ: 17-03-2012 ರಂದು 
ಘೋಷಿಸಿದೆ. \ 


ಡಾ. ವಿವಯ ಬಿ. ದಾಸಿಕೊಪ, ಸಹ ಪ್ರಾಧ್ಯಾಪಕರು, ಆಪ್ರಲಾಲಜಿ 
ವಿಭಾಗ ಮತ್ತು ಡಾ. ಗಿರೀಶ ದಂಡಗಿ, ಸಹಾಯಕ ಪ್ರಾಧ್ಯಾಪಕರು, 
ಕ್ಷಯರೋಗ ಮತ್ತು ಎದೆ ರೋಗಗಳ ವಿಭಾಗ ಇವರುಗಳಿಗೆ ತ್ರಮವಾಗಿ 
ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರಾಗಿ ನೀಡಲಾದ 
ಮುಂಬಡ್ತಿಯನ್ನು ದಿನಾಂಕ 24/05/2012 ರಂದು ನಡೆದ ಸಂಸ್ಥೆಯ 
ಆಡಳಿತ ಮಂಡಳಿ ಸಭೆಯಲ್ಲಿ ಮಂಡಿಸಿ ಘಟನೋತ್ತರ 
ಅನುಮೋದನೆಯನ್ನು ಪಡೆಯಲಾಗಿದೆ. 


r— 


2.1 ಬೆಳಗಾವಿ ವೈದ್ಯಕೀಯ 


ಸಂಸ್ಥೆಯಲ್ಲಿ ಇಲಾಖೆಯ 
ಪ್ರಧಾನ ' ಕಾರ್ಯದರ್ಶಿ, 


ಮಾನ್ಯ ಸಚಿವರ” 
ಅನುಮೋದನೆ ಇಲ್ಲದೆ. 


ಪದೋನ್ನತಿ 


ನೀಡಿರುವುದು ಸರ್ಕಾರದ | 


ಗಮನಕ್ಕೆ ಬಂದಿದೆಯೇ; 


ಬಂದಿದ್ದರೆ, ಸರ್ಕಾರ 
ಕೈಗೊಂಡ 'ಕ್ರಮಗಳೇನು? 
(ಸಂಪೂರ್ಣ ವಿವರ 
ನೀಡುವುದು) 


A 


ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿನ ಎಲ್ಲಾ ಬೋಧಕ 
ಸಿಬ್ಬಂದಿಗಳಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ 
ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಸಂಸ್ಥೆಯ ಆಡಳಿತ ಮಂಡಳಿಯ 


ಉಪಾಧ್ಯಕ್ಷರಾದ ;, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ |. 


ಅನುಮೋದನೆಯೊಂದಿಗೆ ಪದೋನ್ನತಿಯನ್ನು ನೀಡಲಾಗಿದೆ. 


ಸಂಖ್ಯೆ: ಎ೦ಇಡಿ 57 ಕೆವಿಎಂ 2020 


ವೈದ್ಯಕೀಯ ಶಿಕ್ಷಣ ಸಚಿವರು 


